ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1928 

ವಿಧಾನ ಪರಿಷತ್‌ ಸದಸ್ಯರ ಹೆಸರು ಶೀ ಕೆ.ಎ ತಿಪ್ಲೇಸ್ತಾ ಮಿ (ನಾಮನಿರ್ದೇಶನ 
ಹೊಂದಿದವರು) 

ಉತ್ಪರಿಸುವವರು ಮಾನ್ಯ ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ ಮತ್ತು 
ಸಾರ್ವಜನಿಕ ಸಂಪರ್ಕ ಸಚಿವರು 

ಉತ್ತರಿಸಬೇಕಾದ ದಿನಾಂಕ 23.03.2021 

ಕ್ರಸಂ! ` ಪತ್ನಿ. ಉತ್ತರ ' 

(ಅ) ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ (ಎಂ.ಎಸ್‌.ಎಂ.ಇ) ಇ-ಕಾಮರ್ಸ್‌ 
ಉದ್ಯಮಗಳಿಗೆ (ಎಂ.ಎಸ್‌.ಎಂ.ಇ) | ಮಾರ್ಕೆಟಿಂಗ್‌ ವೇದಿಕೆಯನ್ನು ಪ್ರಾರಂಭಿಸಲು ರಾಜ್ಯ ಸರ್ಕಾರ ಪ್ರತ್ಯೇಕ ಮಗಳನ್ನು 
ಇ-ಕಾಮರ್ಸ್‌ ಮಾರ್ಕೆಟಿಂಗ್‌ | ತೆಗೆದುಕೊಂಡಿರುವುದಿಲ್ಲ. 
ವೇದಿಕೆಯನ್ನು ಪ್ರಾರಂಭಿಸಲು 
ಸರ್ಕಾರ ಕ್ರಮಗಳನ್ನು | ಕೈಗಾರಿಕೆ. ಮತ್ತು ವಾಣಿಜ್ಯ ಇಲಾಖೆಯು ಎಂ.ಎಸ್‌.ಎಂ.ಇ ಗಳಿಗೆ ಚಿಲ್ಲರೆ ಮಾರುಕೆಟ್ಟಿ' ಪ್ರವೇಶ 
ತೆಗೆದುಕೊಂಡಿದೆಯೇ: ಹಾಗಿದ್ದಲ್ಲಿ, | ಕಲ್ಪಿಸಲು. “ಸಾರ್ಥಕ್‌” ಯೋಜನೆಯಡಿ ಆನ್‌ ಲೈನ್‌ ತಂತ್ರಜ್ಞಾನ ವೇದಿಕೆಯನ್ನು 


ವಿವರಗಳನ್ನು ನೀಡುವುದು; 


ರೂಪಿಸಲಾಗುತ್ತಿದೆ. 
ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮವು ಕುಶಲಕರ್ಮಿಗಳು ಉತ್ಪಾದಿಸಿದ 


'ಉತ್ತನ್ನಗಳ ಮಾರುಕಟ್ಟೆಗಾಗಿ ಇ-ಕಾಮರ್ಸ್‌ ವೇದಿಕೆಯನ್ನು ಕಲ್ಪಿಸಲು ಫ್ಲಿಪ್‌ಕಾರ್ಟ್‌ ಮತ್ತು 


ಅಮೆಜಾನ್‌ ಇ-ಕಾಮರ್ಸ್‌ ಕಂಪೆನಿಗಳೊಂದಿಗೆ ಒಡಂಬಡಿಕೆ "ಮಾಡಿಕೊಂಡು ವ್ಯವಹಾರ 
ನಡೆಸುತ್ತಿದೆ. 


ಅಲ್ಲದೇ ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮವು ಕುಶಲಕರ್ಮಿಗಳು ಉತ್ಪಾದಿಸಿದ 
ಉತ್ಪನ್ನ ಗಳೆ ಮಾರುಕಟ್ಟೆಗಾಗಿ. ತನ್ನದೇ ಅದ ಇ- -ಕೌಮರ್ಸ್‌ ವೆಬ್‌ಸ್ಥೆ ಟ್‌ನ್ನು ಹೊಂದಿರುತ್ತದೆ. 


(ಆ) 


ಎಂ.ಎಸ್‌.ಎಂ.ಇ. - ವಲಯವನ್ನು 
ಹೆಚ್ಚಿಸಲು ಮತ್ತು ಉತ್ಪಾದನಾ 
ಕ್ಷೇತ್ರದಲ್ಲಿ ಎಂ.ಎಸ್‌.ಎಂ.ಇ ಗಳ 
ಕೊಡುಗೆ ಹೆಚ್ಚಿಸಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು? 


ಎಂ.ಎಸ್‌ ವರ } ವಪನಹಾವನ್ನು ಹೆಚ್ಚಿಸಲು ಮತ್ತು ಉತ್ಪಾದನಾ ಕ್ಷೇತದಲ್ಲಿ 
ಎಂ.ಎಸ್‌.ಎಂ.ಇಗಳ ಕೊಡುಗೆ ಹೆಚ್ಚಿಸಲು: ಸರ್ಕಾರ ಹಮ್ಮಿಕೊಂಡಿರುವ “ಯೋಜನೆಗಳು ಈ 
ಕೆಳಗಿನಂತಿವೆ: 


1. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನ ಯೋಜನೆಯಡಿ ನಗರ' ಮತ್ತು 


ಗ್ರಾಮೀಣ' ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಗರಿಷ್ಟ" ಸಾಲ ರೂ. 25 


ಲಕ್ಷಗಳವರೆಗೆ ಬ್ಯಾಂಕ್‌ಗಳ ಮೂಲಕ ಸಾಲ ಸೌಲಭ್ಯ ಒದಗಿಸಿ ಸಣ್ಣ ಉದ್ಯಮಗಳನ್ನು: 


ಸ್ಥಾಪಿಸಿ ಸ್ವಯಂ * ಉದ್ಯೋಗ ಕೈಗೊಳ್ಳಲು ಅನುಕೂಲ ಒದಗಿಸಲಾಗುವುದು . ಹಾಗೂ 
ಯೋಜನಾ ವೆಚ್ಚದ ಮೇಲೆ. ಶೇ.15 ರಿಂದ ಶೇ.35 ರವರೆಗೆ ಗರಿಷ್ಟ ರೂ.3.75 ಲಕ್ಷದಿಂದ 
ರೂ.8.75 ಲಕ್ಷದವರೆಗೆ ಸಹಾಯಧನ ನೀಡಲಾಗುತ್ತಿದೆ. 


2. ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಮೂಲಕ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು 
. ಸ್ಥಾಪಿಸಲು ರೂ.5.00 ಕೋಟಗಳವರೆಗೆ' ಸಾಲ ಪಡೆದು ನಿಗದಿತ ಸಮಯದಲ್ಲಿ 
ಮರುಪಾವತಿ ಮಾಡಿದ ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕಾ ಘಟಕಗಳಿಗೆ 5 ವಷಃ ೯ಗಳ 
ಅವಧಿಗೆ. ಶೇ.6 ರಂತೆ ಬಡ್ಡಿ ಸಹಾಯಧನ ನೀಡಲಾಗುವುದು. 


3. ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಠ ಪಂಗಡದ ಉದ್ಯಮಶೀಲರಿಗೆ ವಿಶೇಷ ಘಟಕ 
ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಯಲ್ಲಿ ಶೇ.75 ರಿಯಾಯಿತಿ" 
ದರದಲ್ಲಿ ಕೈಗಾರಿಕಾ ನಿಪೇಶನಗಳನ್ನು (ಗರಿಷ್ಟ 2 ಎಕರೆ) ಮತ್ತು ಶೇ. 90 ರಿಯಾಯಿತಿ 
ದರದಲ್ಲಿ ಕೈಗಾರಿಕಾ ಶೆಡ್‌ಗಳನ್ನು ನೀಡಲಾಗುತಿದೆ. 


4. ಪರಿಶಿಷ್ಠ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಶೀಲರಿಗೆ ವಿಶೇಷ ಘಟಕೆ 
ಉಪಯೋಜನೆ ಮತ್ತು ಗಿರಿಜನ ಉಪ ಯೋಜನೆ ಯಡಿಯಲ್ಲಿ ಸ್ವಯಂ ಉದ್ಯೋಗ 
ಕೈಗೊಳ್ಳಲು ಗರಿಷ್ಠ ರೂ.10.00 ಲಕ್ಷ ಯೋಜನಾ ವೆಚ್ಚದ ಮೇಲೆ ಶೇ.60 ರಷ್ಟು ಗರಿಷ್ಟ 
ರೂ.5. ಲಕ್ಷ ಸಹಾಯಧನ ನೀಡಲಾಗುತ್ತಿದೆ. 


5. ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಠ ಪಂಗೆಡದ ಮೊದಲ ಪೀಳಿಗೆಯ ಉದ್ಯಮಿದಾರರು 
ಬ್ಯಾಂಕ್‌! ಹಣಕಾಸು ಸಲಿಸ್ಥೆ ಸ್ಥೆಗಳಿಂದ ಸಾಲ ಪಡೆದು ಸ್ಥಾಪಿಸುವ ಹೊಸ ಘಟಕಗಳಿಗೆ 
ಗರಿಷ್ಟ" ರೂ.2.00 ಕೋಟಿ ಯೋಜನಾ ವೆಚ್ಚದಲ್ಲಿ The Debt Equity Ratio 2:1 
ಪ್ರಕಾರ (2/ ರಷ್ಟು ಬ್ಯಾಂಕ್‌/ ಹಣಕಾಸು ಸಂಸ್ಥೆಗಳಿಂದ ಸ ಸಾಲ ಮತ್ತು 1/3 ಪ್ರವರ್ತಕರ 
ಬಂಡವಾಳ) ಘಟಕಕ್ಕೆ ಪ್ರವರ್ತಕ ಬಂಡವಾಳ ಹೂಡಿಕೆಯ 1/3. ರಲ್ಲಿ ಶೇ.50 ರಷ್ಟು 
ಬಡ್ಡಿರಹಿತ ಗರಿಷ್ಟ ರೂ.33.00 ಲಕ್ಷ ಸಾಫ್ಟ್‌ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ 
ನೀಡಲಾಗುತ್ತಿದೆ. - 


6. ಕರ್ನಾಟಕ ರಾಜ್ಯ ಕೈಗಾರಿಕಾ ನೀತಿ 2020-25 ರಂತೆ ಕೆಳಕಾಣಿಸಿದ ಪ್ರೋತ್ಸಾಹ ಮತ್ತು 
ರಿಯಾಯಿತಿ ಸೌಲಭ್ಯಗಳನ್ನು ಅರ್ಹ ಕೈಗಾರಿಕೆಗಳಿಗೆ ನೀಡಿ ಉತ್ತೇಜಿಸಲಾಗುತ್ತಿದೆ: 
ಮುದ್ರಾಂಕ ಶುಲ್ಕ ವಿನಾಯಿತಿ ' 

ನೋಂದಣಿ ಶುಲ್ಕ ರಿಯಾಯಿತಿ. 

ಬಂಡವಾಳ ಹೂಡಿಕೆ ಸಹಾಯಧನ 

ಕಿರು ಮತ್ತು ಸಣ್ಣ ಕೈಗಾರಿಕೆಗಳಿಗೆ ವಿದ್ಯುತ್‌ ಸಹಾಯಧನ 

ಭೂ ಪರಿವರ್ತನಾ ಲ್ಯ ಮರುಪಾವತಿ. 

ರಫ್ತು ಆಧಾರಿತ ಘಟಕಗಳಿಗೆ ರಿಯಾಯಿತಿ. 

ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಸಹಾಯಧನ. . 

ವಿದ್ಯುತ್‌ ತೆರಿಗೆ ವಿನಾಯಿತಿ . 

ತಾಂತ್ರಿಕ ಉನ್ನತೀಕರಣ, ಗುಣಮಟ್ಟ ಪ್ರಮಾಣ ಪತ್ರ ಸಹಾಯಧನ 

10. ಮಳೆ ನೀರುಕೊಯ್ದು / ಸಂರಕ್ಷಣೆ ಸಹಾಯಧನ 

11. ತಾಂತ್ರಿಕ ಉನ್ನಃ ತೀಕರಣಕ್ಕೆ ಬಡ್ಡಿ ಸಹಾಯಧನ 


panne wn 


"ಸಿಐ 59 ಎಸ್‌ಎಸ್‌ಐ 2021 


(ಸಿ ಪಾಟೀಲ) 
ಸಣ್ಣ ಕೈಗಾರಿಕೆ ಹಾಗೂ' ವಾರ್ತಾ ಮತ್ತು 
s § ಸಾರ್ವಜನಿಕ ಸಂಪರ್ಕ ಸಚಿವರು 


